ಕರ್ನಾಟಕ ವಿಧಾನ ಪರಿಷತು 


ಬ ' 
1) ಚುಳ್ಳೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2) ಸದಸ್ಯರ ಹೆಸರು 


3) ಉತ್ತರಿಸುವ ದಿನಾಂಕ: 
4) ಉತ್ತರಿಸುವವರು 


: 408 

: ಶ್ರೀ ಕೆ.ಎ. ತಿಪ್ಪೇಸ್ವಾಮಿ 

(ನಾಮ ನಿರ್ದೇಶನ ಹೊಂದಿದವರು) 
: 04-02-2021 
: ಮಾನ್ಯ ಮುಖ್ಯಮಂತ್ರಿಗಳು 


ಕ್ರಮ 
ಸಂಖ್ಯೆ | ಪಶ್ನೆ ಉತರ 
ಅ) ಲಾಕ್‌ಡೌನ್‌ನಿಂದ ರಾಜ್ಯದಲ್ಲಿ ಹೌದು. 
ಜಿ.ಎಸ್‌.ಟಿ. ನಿವ್ವಳ ಸಂಗ್ರಹಣೆಯಲ್ಲಿ : ; 
ಖೋತಾ ಆಗಿರುವುದು ನಿಜವೇ | 2019-20ರ ಆರ್ಥಿಕ, ವರ್ಷಕ್ಕೆ (ಡಿಸೆಂಬರ್‌ ಅಂತ್ಯದವರೆಗೆ) 
(ಹೂರ್ಣ ಮಾಹಿತಿ ನೀಡುವುದು); ರಾಜ್ಯದ ನಿವೃಳ ಜಿ.ಎಸ್‌.ಟಿ. ಸಂಗ್ರಹವು ರೂ.29920.00 
K ' ಕೋಟಿಗಳಾಗಿತ್ತು. 
2020-21ರ ಇದೇ ಅವಧಿಗೆ ರಾಜ್ಯದ ನಿವ್ವಳ ಜಿ.ಎಸ್‌.ಟಿ. 
ಸಂದ್ರಹಣೆಯು ರೂ.26854.00 ಕೋಟಿಗಳಾಗಿರುತ್ತದೆ. 
: | ನಿಷೃಳ ಖೋತಾವು ರೂ.3066.00 ಕೋಟಿ ಆಗಿರುತ್ತದೆ. 
ಆ) |ಈ ತೆರಿಗೆ ಸಂಗ್ರಹಣೆ ಖೋತಾವನ್ನು | ರಾಜ್ಯಗಳು ಸಂಪೂರ್ಣ ನಷ್ಟ ಪರಿಹಾರವನ್ನು ಪಡೆಯಲು 


ನೀಗಿಸಲು ಕೇಂದ್ರ ಸರ್ಕಾರ 
ಸೂಚಿಸಿರುವ ಮಾರ್ಗ್ಣೋಪಾಯಗಳೇನು; 
(ವಿವರಗಳನ್ನು ಒದಗಿಸುವುದು) 


ಅರ್ಹತೆಯನ್ನು ಹೊಂದಿರುತ್ತವೆ. 


ಕೇಂದ್ರ ಸರ್ಕಾರದಿಂದ 2020-21 ನೇ ಸಾಲಿನಲ್ಲಿ (ನವಂಬರ್‌- 
2020 ಅಂತ್ಯದವರೆಗೆ) ಬರಬೇಕಾಗಿರುವ ನಷ್ಠ ಪರಿಹಾರದ 
ಮೊತ್ತವು ರೂ.23057 ಕೋಟಿಯಷ್ಟಿದ್ದು, ಇದರಲ್ಲಿ ರೂ.3553.00 
ಕೋಟಿ ಸಷ್ಯ ಪರಿಹಾರ ಹಾಗೂ ರೂ9721.00 ಕೋಟಿ ನಷ್ಟ 
ಪರಿಹಾರ ಸಾಲವು ಸೇರಿ ಒಟ್ಟಾರೆ ರೂ.1327400 ಕೋಟಿ 
ಬಂದಿರುತ್ತದೆ. ನವೆಂಬರ್‌-2020 ಅಂತ್ಯಕ್ಕೆ ರೂ.9783.00 ಕೋಟಿ 
ಬಾಕಿ ಇನ್ನೂ ಬರಬೇಕಾಗಿರುತ್ತದೆ. 


ಜಿ.ಎಸ್‌.ಟಿ. ತೆರಿಗೆ 'ಪದ್ಧತಿ ಜಾರಿಗೆ ಬಂದಾಗಿನಿಂದ, ರಾಜ್ಯಗಳಿಗೆ 
ಉಂಟಾಗುತ್ತಿರುವ ಕೊರತೆಯನ್ನು (2015-16ರ ಪ್ರಕಾರ ರಾಜ್ಯಗಳ 
ತೆರಿಗೆ ಸಂಗ್ರಹಣೆ ಮೊತ್ತಕ್ಕೆ ನಿಗದಿಪಡಿಸಿದ ದರದಂತೆ ಏರಿಕೆ) 
ಕೇಂದ್ರ ಸರ್ಕಾರವು ಸೆಸ್‌ ಕಾಯ್ದೆ -: 2017ರ ಮುಖಾಂತರ 
ಸಂದ್ರಹಿಸುತ್ತಿರುವ ಸೆಸ್‌ ನಿಂದ ಪ್ರತಿ ವರ್ಷವು ತುಂಬಿಕೊಡುತ್ತಿದೆ. 
2020-21 ನೇ ಸಾಲಿನಲ್ಲಿ ಕೋವಿಡ್‌ ಸಾಂಕ್ರಾಮಿಕದಿಂದ. 
ಉಂಟಾಗಿರುವ ಹಾನಿಯು ಇದರಲ್ಲಿ ಸೇರಿದ್ದು, ಒಟ್ಟಾರೆ 
ಕೊರತೆಯನ್ನು ಕೇಂದ್ರ ಸರ್ಕಾರವು ಸಾಲದ ಮುಖಾಂತರ 
ರಾಜ್ಯಗಳಿಗೆ ಕೊರತೆಯನ್ನು ತುಂಬಿಕೊಡಲು ಒಪ್ಪಿರುತ್ತದೆ. ಈ 
ಹಾಲದ ಅಸಲು ಮತ್ತು ಬಡ್ಡಿಯ ಮೊತ್ತವನ್ನು ಮುಂದಿನ 
ವರ್ಷಗಳಲ್ಲಿ ಸಂಗ್ರಹವಾಗುವ ಸೆಸ್‌ ಮೊತ್ತದಿಂದ ಮರುಪಾವತಿ 
ಮಾಡಲಾಗುತ್ತದೆ. 


[2 


“ 


ಕೇಂದ್ರ ಸರ್ಕಾರದ ಮಾರ್ಗೋಪಾಯಗಳಲ್ಲಿ | ಎರಡು ಆಯ್ಕೆಗಳಲ್ಲಿ ರಾಜ್ಯವು ಆಯ್ಕೆ-1ನ್ನು 

ಇ) |ರಾಜ್ಯ ಸರ್ಕಾರ ಅನುಸರಿಸಿರುವ ಅಥವಾ | ಆಯ್ದುಕೊಂಡಿರುತ್ತದೆ. ತೆರಿಗೆ ನಷ್ಟಪರಿಹಾರ ಸಾಲವನ್ನು 
ಆಯ್ದುಕೊಂಡಿರುವ ಮಾರ್ಗೋಪಾಯಗಳು | ರಾಜ್ಯಗಳು ಪಡೆಯುವುದರಿಂದ ಅಸಲು ಮತ್ತು ಬಡ್ಡಿಯ 
ಯಾವುವು; (ಪೂರ್ಣ ಮಾಹಿತಿ | ಮರುಪಾವತಿಂತು ಹೊರೆಯು ರಾಜ್ಯಗಳ ಮೇಲಿರದೆ 
ನೀಡುವುದು) ಸಂಗ್ರಹವಾಗುವ ಸೆಸ್‌ ಮೊತ್ತದಿಂದ ಪಾವತಿಸಲಾಗುವುದು. 

ಈ) | ಈ ಮಾರ್ಣೋೇಪಾಯದ ರೀತ್ಯಾ ರಾಜ್ಯ] ಆಯ್ಕೆ-1 ರ ರೀತ್ಯಾ ರಾಜ್ಯ ಸರ್ಕಾರ ಯಾವುದೇ ವಾಣಿಜ್ಯ 
ಸರ್ಕಾರ ವಾಣಿಜ್ಯ ಬ್ಯಾಂಕ್‌ಗಳಿಂದ ! ಬ್ಯಾಂಕ್‌ಗಳಿಂದ /! ಭಾರತೀಯ ರಿಸರ್ವ್‌ ಬ್ಯಾಂಕ್‌ನಿಂದ ಸಾಲ 
ಭಾರತೀಂತು ರಿಸರ್ವ್‌ ಬ್ಯಾಂಕ್‌ನಿಂದ ಪಡೆದಿರುವುದಿಲ್ಲ. ಬದಲಾಗಿ ಕೇಂದ್ರ್ಯ ಸರ್ಕಾರವು ಒಟ್ಟು 
ಪಡೆದಿರುವ ಸಾಲವೆಷ್ಟುು; ಈ ಸಾಲಗಳ | ರೂ.12047.00 ಕೋಟಿಗಳ ಸಾಲವನ್ನು . ಪಡೆದು Special 
ಮಂಜೂರಾತಿಯಲ್ಲಿ ಕೇಂದ್ರ ಸರ್ಕಾರ | /;ಗdಂw ಮುಖಾಂತರ ರಾಜ್ಯಕ್ಕೆ ನೀಡುತ್ತಿದೆ. ಈ ಸಾಲದ 
ಮತು ರಾಜ್ಯ ಸರ್ಕಾರ| ಮೇಲಿನ ಹೊಣೆಗಾರಿಕೆಯನ್ನು ರಾಜ್ಯದ  ಸಾಲವೆಂದು 
ನಿರ್ವಹಿಸಬೇಕಾಗಿರುವ ನಿಬಂಧನೆಗಳೇನು;: | ಪರಿಗಣಿಸಲಾಗುವುದಿಲ್ಲ. ಈ ಸಾಲದ ಮೇಲಿನ ಅಸಲು ಮತ್ತು 
(ನಿವರಛೀಡುವುದು) ಬಡ್ಡಿಯ ಮರುಪಾವತಿಯನ್ನು 657 055 ಸಂಗ್ರಹಣೆಯ 

ಮೂಲಕ ಕೇಂದ್ರ ಸರ್ಕಾರವೇ ಭರಿಸಲಿದೆ. ಈ ಸಾಲ 
ಹೊಣೆಗಾರಿಕೆಯು ರಾಜ್ಯಕ್ಕೆ ಇರುವುದಿಲ್ಲ. 

ಉ) [ವಾಣಿಜ್ಯ ಬ್ಯಾಂಕ್‌/ಭಾರತೀಯ - ರಿಸರ್ವ್‌ 
ಬ್ಯಾಂಕ್‌ನಿಂದ ಪಡೆಯುವ ಸಾಲಗಳಲ್ಲಿ 
ಇಲಾಖಾವಾರು ಹಂಚಿಕೆಯ ವಿವರ 
ನೀಡುವುದು; ಈ ಹಂಚಿಕೆಯಲ್ಲಿ ಕೇವಲ 
ನೀರಾವರಿ ಇಲಾಖೆಗೆ ಅತಿ ಹೆಚ್ಚು 
ಹಂಚಿಕೆಯಾಗಲು ಕಾರಣವೇನು; 


ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ 
ಇತರೆ ಇಲಾಖೆಗಳಾದ ಗ್ರಾಮೀಣಾಭಿವೃದ್ಧಿ, 
ನಗರಾಭಿವ, ದ್ಧಿ, ಲೋಕೋಪಯೋಗಿ 
ಮತ್ತು ಸಣ್ಣ ನೀರಾವರಿ ಇಲಾಖೆಗಳನ್ನು 
ಕಡೆಗಣಿಸಲು ಕಾರಣವೇನು? (ಸಂಪೂರ್ಣ 
ಮಾಹಿತಿ ನೀಡುವುದು) 


ಉದ್ಭವಿಸುವುದಿಲ್ಲ. 


"ಸಂಖ್ಯ: ಆಇ 06 ಸಿಎಸ್‌ಎಲ್‌ 2020 (€) 


ಬಂತೆ 


ವ 
(ಬಿ.ಎಸ್‌. ಯಡಿಯೂರಪ್ಪ) 


ಮುಖ್ಯಮಂತ್ರಿ. 


